ಕರ್ನಾಟಕ ವಿಧಾನ ಪರಿಷತ್ತು 


ಹಕ್ಕಿ ಗರುತನ ಪ್ರಶ್ನ ಸಂಪ 


[80 HD ] 


) 
ಸದಸ್ಯರ ಹೆಸರು 


ಶ್ರೀ ಎಸ್‌.ವಿ. ಸಂಕನೂರ (ಪದನೀಧರರ ಕ್ಷೇತ್ರ)” 


ಉತ್ತೆರಿಸಚೇಕಾದ ದಿನಾಂಕ 


T1412.2020 


ಕಾಲೇಜುಗಳಲ್ಲಿ ಖಾಲಿ ಇರುವ ಸುಮಾರು 
1242 ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನು 
ನೇಮಕ ಮಾಡಲು ಸರ್ಕಾರ ನಿರ್ಧಾರ 
ಕೈಗೊಂಡಿದೆಯೇ; ಹಾಗಿದ್ದಲ್ಲಿ ನೇಮಕಾತಿ 
ಪ್ರಕ್ರಿಯೆ ಪ್ರಾರಂಭವಾಗಿದೆಯೇ; 


ಉತ್ತರಿಸಚೀಕಾದ ಸಚಿವರು ಉಪ ಮುಖ್ಯಮಂತ್ರಿಗಳು (ಉನ್ನತ ತಕ್ಷಣ) 
[<Y 
ಪತ್ನೆ ಪತರ ಸ 
(ಅ)] ರಾಜ್ಯದ” ಸರ್ಕಾರಿ ಪ್ರಥಮ ದರ್ಜಿ ರಾಜ್ಯದ ನಾನಾ ಪ್ರಧಮ ವರ್ಷ ಕಾಲೇಜುಗಳಲ್ಲಿ | 


ಖಾಲಿ ಇರುವ ಸಹಾಯಕ ಪ್ರಾಧ್ಯಾಪಕರ ಹುದ್ಮೆಗಳಲ್ಲಿ 
1242 ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಇಡಿ/257/ಡಿಸಿಇ/2019(ಭಾ-3) 
ದಿನಾಂಕ:08.07.2020 ರಲ್ಲಿ ಅಂತಿಮ ವಿಶೇಷ 
ನೇಮಕಾತಿ ನಿಯಮಗಳನ್ನು ಹೊರಡಿಸಲಾಗಿದೆ. . 


ಪ್ರಸ್ತುತ ಕೋವಿಡ್‌-19 ಹಿನ್ನೆಲೆಯಲ್ಲಿ ಆರ್ಥಿಕ 
ಇಲಾಖೆಯ ಸುತ್ತೋಲೆ ಸಂಖ್ಯೆ: 
ಆಇ/03/ಬಿಇಎ೦/2020, ದಿ:06.07.2020 . ರನ್ವಯ 


220-201 ನೇ ಸಾಲಿನಲ್ಲಿ ಯಾವುದೇ ನೇರ 
_ನೇಮಕಾತಿಯನ್ನು ಕೈಗೊಳ್ಳಲು 
ಅವಕಾಶವಿರುವುದಿಲ್ಲ. 


(©) ನೇಮಕಾತಿ ಮಾಡಿಕೊಳ್ಳುವಲ್ಲಿ`ಹಲವಾ 
ವರ್ಷಗಳಿಂದ ಕಾರ್ಯ ನಿರ್ವಹಿಸುತ್ತಿರುವ 
ಅತಿಥಿ ಉಪನ್ನಾಸಕರಿಗೆ ಅಧ್ಯತೆ ನೀಡುವ ಬಗ್ಗೆ 
ಸರ್ಕಾರ' ಚಿಂತನೆ ನಡೆಸಿದೆಯೇ? (ವಿವರ 
ನೀಡುವುದು) 


ಸಹಾಯಕ ಪ್ರಾಧ್ಯಾಪಕರ. ನೇರ ನೇಮಕಾತಿಯಲ್ಲಿ 
ಅತಿಥಿ ಉಪನ್ಯಾಸಕರಿಗೆ ಆಧ್ಯತೆ ನೀಡಲು ಇಲಾಖೆಯ 
ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಹಾಗೂ 
ಯು.ಜಿ.ಸಿ. ನಿಯಮಗಳಲ್ಲಿ ಅವಕಾಶವಿರುವುದಿಲ್ಲ. 


ಇ) ರಾಜ್ಯದ ಸರ್ಕಾರಿ 
ಕಾಲೇಜುಗಳಲ್ಲಿ 2015ರ ಅಧಿಸೂಚನೆ 
ಮೇರೆಗೆ ನೇಮಕ ಮಾಡಿಕೊಳ್ಳುವ ಪ್ರಕ್ರಿಯೆ 
ಕಾಯ್ದಿರಿಸಿದ ಪಟ್ಟಿಯಲ್ಲಿ ಉಳಿದಿರುವ 
ಸುಮಾರು 44 ಸಹಾಯಕ ಪ್ರಾಧ್ಯಾಪಕರ 
ನೇಮಕಾತಿ ಆದೇಶ ನೀಡುವ ಬಗ್ಗೆ ಸರ್ಕಾರ 
ಚಿಂತನೆ ನಡೆಸಿದೆಯೇ? 


Lt 


ಪ್ರಥಮ `“ದರ್ಜ 


— 
2015ರ ಅಧಿಸೂಚನೆ ಮೇರೆಗೆ ಸರ್ಕಾರಿ ಪ್ರಥಮ- 
ದರ್ಜೆ ಕಾಲೇಜುಗಳಲ್ಲಿನ ಸಹಾಯಕ ಪ್ರಾಧ್ಯಾಪಕರ 
ಹುದೆ ಸೇಮಕಾತಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ 
ಕರ್ನಾಟಿಕ ಪರೀಕ್ಷಾ ಪ್ರಾಧಿಕಾರವು ಹೆಚ್ಚುವರಿ ಆಯ್ಕೆ 
ಪಟ್ಟಿಯಿಂದ ಲಭ್ಯವಿರುವ ಅರ್ಹ ಅಭ್ಯರ್ಥಿಗಳನ್ನು ' 
ಜೇಷ್ಠತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ಆಯ್ಕೆ 
ಮಾಡಿದ್ದು, ಅಧಿಸೂಚನೆ ಹೊರಡಿಸುವ ಕುರಿತು 
ಆರ್ಥಿಕ ಇಲಾಖೆಯು ಪ್ರಸ್ತಾವನೆಯನ್ನು ಮುಂದಿನ 
ಆರ್ಥಿಕ ವರ್ಷದಲ್ಲಿ ಮರುಮಂಡಿಸಲು ತಿಳಿಸಿರುತ್ತದೆ. 


ಇಡಿ 230 ಡಿಸಿ 2020 


(ಡಾ. ಅತ್ಸಥ್‌ ನಾರಾಯಣ ಸಿ.ಎನ್‌.) 
ಉಪ ಮುಖ್ಯಮಂತ್ರಿಗಳು (ಉನ್ನತ ಶಿಕ್ಷಣ) 


